ಲಿಖಿತ ಮೂಲಕ ಉತರಿಸುವ 


ಪುಶ್ನೆ 
ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 
ಮೈದ್ಯಾಧಿಕಾ ರಿಗಳ ಕೊರತೆ ಬಗ್ಗೆ 


ಶ್ರೀ ಬಸವರಾಜ ಪಾಟೀಲ್‌ ಇಟಗಿ (ಸ್ಠಳೀಯ ಸಂಸ್ಥೆಗಳ ಕ್ಲೇತು - 


65 (76) ಮಾನ್ಯ ಆರೋಗ್ಯ ಮತ್ತು ಕುಟಿಂಬ ಕಲ್ಯಾಣ ಸಜಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ರಾಯಚೂರು ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮತ್ತು ತಾಲ್ಲೂಕು ಆಸ್ಪತ್ರೆಗಳಲ್ಲಿ ವೈದ್ಯಾಧಿಕಾರಿಗಳ 
ಕೊರತೆಯಿಂದ ಸಾರ್ವಜನಿಕರಿಗೆ ಅನಾನುಕೂಲವಾಗುತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು ಕೈಗೊಂಡ ಕ್ರಮಗಳೇನು; 


(ಆ) ರಾಯಚೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವ ಯಾವ ತಜ ವೈದ್ಯರ ಹುದ್ದೆ ಖಾಲಿ ಇದೆ ? (ವಿವರ 
ಒದಗಿಸುವುದು) 


